KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಜೂನ್‌ ೪, ೨೦೦೯ (ಜ್ಯೇಷ್ಠ ೧೪, ಶಕ ವರ್ಷ ೧೯೩೧) ಸಂಚಿಕೆ ೨೩ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆ೦ಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ತಹಶೀಲ್ದಾರ್‌ರವರ ಕಾರ್ಯಾಲಯ, ಆನೇಕಲ್‌ ತಾಲ್ಲೂಕು, ಆನೇಕಲ್‌ 
ಪ್ರಕಟಣೆ 
ನಮೂನೆ-27 
ನಂ. ಎಲ್‌ ಎನ್‌ ಡಿ ಸಿ ಆರ್‌/19/08-09 

1 ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸರ್ಕಾರಿ ತೋಪು ಜಮೀನು ಸರ್ಕಾರಿ ಜಮೀನಾಗಿರುತ್ತದೆ. 
ಅದರಂತೆ ಬ್ಯಾಗಡದೇನಹಳ್ಳಿ ಗ್ರಾಮದ ಸರ್ವೆ ನಂ. 88 1-06 ಎ/ಗುಂ ಜಮೀನನ್ನು ಸಾರ್ವಜನಿಕ ಸ್ಮಶಾನವಾಗಿ ಕಾಯ್ದಿರಿಸಲು 
ಉದ್ದೇಶಿಸಿದ್ದು, ಸದರಿ ಜಮೀನು ಹಾಲಿ ಸಾರ್ವಜನಿಕ ಉಪಯೋಗಕ್ಕೆ ಅವಶ್ಯಕತೆ ಇರುವುದಿಲ್ಲ. ಆದುದರಿಂದ ಕರ್ನಾಟಕ ಭೂ 
ಕಂದಾಯ ಕಾಯ್ದೆ 1964 ರ ಕಲಂ 68 (1ರ ರೀತ್ಯಾ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ 
ವಿವರಿಸಿರುವ ಸ.ನಂ. 88 ಜಮೀನಿನಲ್ಲಿ 1-06 ಎ/ಗುಂ. ಜಮೀನನ್ನು ಸಾರ್ವಜನಿಕ ಸ್ಮಶಾನಕ್ಕಾಗಿ ಕಾಯ್ದಿರಿಸುವ ಉದ್ದೇಶದಿಂದ 
ಹಾಗೂ ಸಾರ್ವಜನಿಕರ ಉಪಯೋಗಕ್ಕೆ ಬೇಕಿಲ್ಲದಿರುವ ಪ್ರಯುಕ್ತ ಸದರಿ ಜಮೀನಿನ ಮೇಲೆ ಸಾರ್ವಜನಿಕರ ಹಕ್ಕು ವೈಯಕ್ತಿಕ 
ಹಕ್ಕುಗಳು ನಿರ್ಗಮನಗೊಳ್ಳುತ್ತವೆ. 

2) ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅಂತಹ ಜಮೀನಿನ ಮೇಲೆ ಆಸಕ್ತಿ ಉಳ್ಳವರು ಅಥವಾ ಇತರೆ ಆಸಕ್ತಿ ಉಳ್ಳವರು 
ಅಂದರೆ ಸರ್ಕಾರಿ ತೋಪು ಜಮೀನನ್ನು ಸಾರ್ವಜನಿಕ ಸ್ಮಶಾನಕ್ಕಾಗಿ ಕಾಯ್ದಿರಿಸುವ ಉದ್ದೇಶಕ್ಕೆ ವಿಲೇವಾರಿ ಮಾಡಿರುವುದರಿಂದ 
ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ ದಿನಾಂಕದಿಂದ 90 ದಿನಗಳ ಒಳಗಾಗಿ ಲಿಖಿತ ಮೂಲಕ ವೇಳೆಯನ್ನು ಮೀರಿ 
ಬರುವಂತಹ ಆಕ್ಷೇಪಣೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಅಲ್ಲದೆ ನಿಗದಿತ ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು 
ತಲುಪದಿದ್ದಲ್ಲಿ ಸದರಿ ಸರ್ಕಾರಿ ತೋಪು ಜಮೀನಿನ 1-06 ಎ/ಗುಂ ಜಮೀನನ್ನು ಸಾರ್ವಜನಿಕವಾಗಿ ವಿಲೇವಾರಿ ಮಾಡುವ ಬಗ್ಗೆ 
ಯಾವುದೇ ಆಕ್ಷೇಪಣೆಗಳು ಇರುವುದಿಲ್ಲವೆಂದು ಪರಿಗಣಿಸಿ ಕಾನೂನು ರೀತ್ಯಾ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 


ಷೆಡ್ಯೂಲ್‌ 

ಜಿಲ್ಲೆ: ಬೆ೦ಗಳೂರು ತಾಲ್ಲೂಕು : ಆನೇಕಲ್‌ ಗ್ರಾಮ : ಬ್ಯಾಗಡದೇನಹಳ್ಳಿ 

ಸ.ನಂ.-88 ವಿಸ್ಮೀರ್ಣ : 1-06 ವರ್ಗೀಕರಣ : ಸರ್ಕಾರಿ ತೋಪು 
ಮೇರೆಗಳು 

ಪೂರ್ವಕ್ಕೆ ಸ.ನಂ.- ಹಳ್ಳ ಪಶ್ಚಿಮಕ್ಕೆ ಸ.ನಂ.- 86 

ಉತ್ತರಕ್ಕೆ ಸ.ನಂ.- 87 ದಕ್ಷಿಣಕ್ಕೆ ಸ.ನಂ.- 86 

ಪಿ.ಆರ್‌. 201 ತಹಶೀಲ್ದಾರ್‌, ಆನೇಕಲ್‌ ತಾಲ್ಲೂಕು, ಆನೇಕಲ್‌. 


(೪೭೩) 


೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ -೬ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಕಲಂ 4(1) ರ ತಿದ್ದುಪಡಿ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಯೂಎಸ್‌ಆರ್‌: 51/2008-09, ದಿನಾಂಕ: 7ನೇ ಏಪ್ರಿಲ್‌ 2009 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರ ಕಲಂ 41) ರ ಅಧಿಸೂಚನೆ ಸಂ: ಎಲ್‌ಎಕ್ಯೂ.ಎಸ್‌ಆರ್‌: 61/2007-08 ದಿನಾಂಕ: 29.12.2007 ರಂತೆ ರಸ್ತೆ 
ತಿರುವುಗಳನ್ನು ನೇರಪಡಿಸಲು ಲೋಕೋಪಯೋಗಿ ಇಲಾಖೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 14.2.2008ರ ಕರ್ನಾಟಕ 
ರಾಜ್ಯಪತ್ರದ ಭಾಗ-6 ರ ಪುಟ 362-363 ರಲ್ಲಿ ಪ್ರಕಟವಾಗಿದ್ದು, ಸದರಿ ಅಧಿಸೂಚನೆಯಲ್ಲಿ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 
ಅನುಸೂಚಿ 


































































































ಕಲಂ 4(1) ರ ಅಧಿಸೂಚನೆಯಲ್ಲಿ ಪ್ರಕಟವಾಗಿರುವುದು 

ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ತರಹೆ ಚಕ್ಕುಬಂದಿ ವಿಸ್ತೀರ್ಣ | ಆಕಾರ 
ಸಂ. ನಂ. ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ 
1 2 3 4 5 6 7 8 9 10 11 
1. | ಆರ್‌.ಎಸ್‌. ಬಸವರಾಜು ಬಿನ್‌ ಆರ್‌.ಎಸ್‌. ಬಸವರಾಜು, 4/ಎ | ಭಾಗಾಯ್ತು | 4/2ರ ಇದೇ | ದೇವರಾಯಪಟ್ಟಣ | ಕ್ಯಾತ್ಸಂದ್ರ | 0-34 | 1-02 

ಎಲ್‌. ಸಿದ್ದಲಿಂಗಪ್ಪ ಆರ್‌.ಎಸ್‌. ಲಿಂಗದೇವರು, ಉಳಿಕೆ | ಸ.ನಂ. ಗಡಿ ಗಡಿ 

ಆರ್‌.ಎಸ್‌. ಲಿಂಗದೇವರು ಬಿನ್‌ ಆರ್‌.ಎಸ್‌. ಪರಮೇಶ್‌ ಪೈಕಿ 

ಎಲ್‌. ಸಿದ್ದಲಿಂಗಪ್ಪ ಆರ್‌.ಎಸ್‌. ಪರಮೇಶ್‌ ಉಳಿಕೆ 

ಬಿನ್‌ ಎಲ್‌. ಸಿದ್ದಲಿಂಗಪ್ಪ, 

ಆರ್‌. ಬಸವರಾಜು ಬಿನ್‌ ರೇಣುಕಾರಾಧ್ಯ 
2. |ಶೀ ಸಿದ್ದಗಂಗಾ ಮಠಾಧ್ಯಕ್ಷರು ಶ್ರೀ. ಶ್ರೀ. ಶ್ರೀ. ಶಿವಕುಮಾರ 4/2 | ಭಾಗಾಯ್ತು | 41ಎ ಇದೇ ಇದೇ ಸ.ನಂ. ಕ್ಯಾತ್ಸಂದ್ರ 0-13 0-40 

ಶ್ರೀ. ಶ್ರೀ. ಶ್ರೀ. ಶಿವಕುಮಾರ ಸ್ವಾಮಿಗಳು ಸ್ನಾಮಿಗಳು ಸ.ನಂ. ಪೈಕಿ ಉಳಿಕೆ ಗಡಿ 

ಪೈಕಿ 
ಉಳಿಕೆ 
ತಿದ್ದುಪಡಿ ಮಾಡಿರುವುದು 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ. 1 ತರಹೆ ಚೆಕ್ಕುಬಂದಿ ವಿಸ್ತೀರ್ಣ 1 ಆಕಾರ 
ಪೂರ್ವ ಪಶ್ಚಿಮ ಉತ್ತರೆ ದಕ್ಷಿಣ ಚ.ಅಡಿ 
2 3 4 5 6 7 8 | 10 11 

ಆರ್‌. ಬಸವರಾಜು ಜಿನ್‌ ಆರ್‌. ಬಸವರಾಜು ಜಿನ್‌ 41ಎ1 | ಖುಷ್ಕಿ 4/2 ಉಳಿಕೆ] ದೇವರಾಯಪಷಟಣ 17122 | 0-247 | 0-61 
ಎಲ್‌. ಸಿದ್ದಲಿಂಗಪ್ಪ ಎಲ್‌. ಸಿದ್ದಲಿಂಗಪ್ಪ ಗಡಿ 
ಆರ್‌.ಎಸ್‌. ಲಿಂಗದೇವರು ಬಿನ್‌ ಆರ್‌.ಎಸ್‌. ಲಿಂಗದೇವರು ಬಿನ್‌ 4/ಎ2 | ಖುಷ್ಕಿ 4/2 ಉಳಿಕೆ 4/ ಎ! 4713 0-03 0-10 
ಎಲ್‌. ಸಿದ್ದಲಿಂಗಪ್ಪ ಎಲ್‌. ಸಿದ್ದಲಿಂಗಪ್ಪ 








ಭಾಗ - ೬ ಕರ್ನಾಟಕ ರಾಜ್ನಪತ್ಯ್ಮ ಗುರುವಾರ, ಜೂನ್‌ ೪, ೨೦೦೯ ೪೭೫ 





















































ನಿ 
[| ಖಾತೆದಾರರಹೆಸರು 1 ಅನುಭವದಾರರಹೆಸರು [ಸನಂ ]ತರಹೆ 1 ಇ ಚಕ್ಕಿ... ವಿಸ್ತೀರ್ಣ | ಆಕಾರ] 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಚ.ಅಡಿ 
2 3 4 5 6 7 8 9 10 11 
ಆರ್‌.ಎಸ್‌. ಪರಮೇಶ್‌ ಬಿನ್‌ ಆರ್‌.ಎಸ್‌. ಪರಮೇಶ್‌ ಬಿನ್‌ 4/ಎ3 | ಖುಷ್ಕಿ 4/2 ಉಳಿಕೆ 4/1ಎ2 47d 0-03 0-10 
ಎಲ್‌. ಸಿದ್ದಲಿಂಗಪ್ಪ ಎಲ್‌. ಸಿದ್ದಲಿಂಗಪ್ಪ 
ಆರ್‌. ಬಸವರಾಜು ಬಿನ್‌ ಆರ್‌. ಬಸವರಾಜು ಜಿನ್‌ ರೇಣುಕಾರಾಧ್ಯ 4/ಎ4 | ಖುಷ್ಕಿ 4/2 ಉಳಿಕೆ 4/1ಎ3 ಕ್ಯಾತ್ಸಂದ್ರ 003 T 0-0 
ರೇಣುಕಾರಾಧ್ಯ ಗಡಿ 
ಶ್ರೀ. ಸಿದ್ದಗಂಗಾ ಮಠಾಧ್ಯಕ್ಷರು ಶ್ರೀ. | ಶ್ರೀ. ಶ್ರೀ. ಶ್ರೀ. ಶಿವಕುಮಾರ ಸ್ವಾಮಿಗಳು 4/2 ಖುಷ್ಕಿ | ಕ್ಯಾತ್ತಂದ್ರ 4/1ಎ1 ಉಳಿಕೆ ಕ್ಯಾತ್ಸಂದ್ರ 0-17 0-43 
ಶ್ರೀ. ಶ್ರೀ. ಶಿವಕುಮಾರ ಸ್ವಾಮಿಗಳು ಗಡಿ 4/ಎ2 ಗಡಿ 
4/1ಎ3 
4/1ಎ4 
ಪಿ.ಆರ್‌. 190 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಕಂದಾಯ ಸಚಿವಾಲಯ 
ಭೂ ಅರ್ಜನೆ 6(1)ನೇ ಅಧಿನಿಯಮದ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂ.ಇ 03 ಭೂ ಸ್ವಾ ಕೋ 2009, ದಿನಾಂಕ: 1ನೇ ಏಪ್ರಿಲ್‌ 2009 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಕೋಲಾರ ಜಿಲ್ಲೆ ಕೋಲಾರ ತಾಲ್ಲೂಕು ಹುತ್ತೂರು ಹೋಬಳಿ. ವಿಟ್ಟಪುನಹಳ್ಳಿ ಮತ್ತು 
ಯಾನಾದಹಳ್ಳಿ ಗ್ರಾಮಗಳ ಹಲವಾರು ಸ.ನಂ.ಗಳಲ್ಲಿ ಒಟ್ಟು 0-34 ಗುಂಟೆ ಮತ್ತು 2453 ಚ.ಅಡಿಗಳ ಜಮೀನನ್ನು ನಬಾರ್ಡು ಯೋಜನೆಯಡಿಯಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಭೂ 
ಸ್ವಾಧೀನಪಡಿಸಿಕೊಳ್ಳುವ ಸಲುವಾಗಿ ನಮೂದಿಸಲಾದ ವಿಸ್ತೀರ್ಣದ ಜಮೀನುಗಳು ಅಗತ್ಯವಾಗಿದ್ದವು ಎಂದು ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಯವರ ಕ್ರಮಾಂಕ: ಎಲ್‌ಎಕ್ಕೂ. ಎಸ್‌ಆರ್‌ 4/2006- 
07, ದಿ: 14.3.2007ರ ಕ್ರಮ ಸಂಖ್ಯೆಯ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ; 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ (1894ನೇ ಸಾಲಿನ 
ಕೇಂದ್ರದ ಅಧಿನಿಯಮ-1) 5ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1-ಎ) ರ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯು ಪರಿಶೀಲಿಸಿದ ನಂತರ ಸದರಿ ಜಮೀನುಗಳನ್ನು ಮೇಲೆ ಹೇಳಿದ 
ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಿದ್ದಾರೆ. 

ಈ ಸದರಿ ಭೂ ಸಂಗ್ರಹಣಾ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನುಗಳ ಮೇಲಿನ ಉದ್ದೇಶಕ್ಕಾಗಿ ಬೇಕಾಗಬಹುದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಉಪ ವಿಭಾಗಾಧಿಕಾರಿಗಳು, ಕೋಲಾರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹರಣಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ 
ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಸಹಾಯಕ ಕಮೀಷನರ್‌, ಕೋಲಾರ ಉಪವಿಭಾಗ, ಕೋಲಾರ ರವರ ಕಛೇರಿಯಲ್ಲಿ ಇಡಲಾಗಿದೆ. 


೪೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ -೬ 









































ಅನುಸೂಚಿ 
ಜಿಲ್ಲೆ: ಕೋಲಾರ ತಾಲ್ಲೂಕು: ಕೋಲಾರ ಹೋಬಳಿ: ಹುತ್ತೂರು ಗ್ರಾಮ: ವಿಟ್ಟಪ್ಪನಹಳ್ಳಿ ಯಾನಾದಹಳ್ಳಿ 
ಕ್ರ ಖಾತೆದಾರರ / ಅನುಭವದಾರರ ಅಥವಾ ಹಿತಾಸಕ್ತಿ ಸ.ನಂ. ತರಹೆ ಅಗತ್ಯವಿರುವ ಪ್ರದೇಶ ಮತ್ತು ಆಕಾರ 
ಸಂ. ಹೊಂದಿರುವ ಇತರೆ ವ್ಯಕ್ತಿಗಳ ಹೆಸರು ಎಸ್ತೀರ್ಣ ಎ.ಗುಂ. ರೂ.ಪೈ. 
INE ಪಾರ್ವತಮ್ಮ 76/ ಬಾಗಾಯ್ತು 0-03: 0-17 
2. ಡಿ. ವೆಂಕಟರಾಮಪ್ಪ 
3. ವೆಂಕಟಪ್ಪ 
2 ಚಿಕ್ಕ ನಂಜುಂಡಪ್ಪ 11/2 ತರಿ 0-02 0-10 
3 ಚಿಕ್ಕ ನಂಜುಂಡಪ್ಪ 77/4 ತರಿ 0-01 0-05 
ದೊಡ್ಡಮುನಿಯಪ್ಪ ಗಾಗ ಪುಷ್ಯ 0-01 0-33 
ಬಾಗಾಯ್ತು 0-06 
0-07 
51 ಸರೋಜಮ್ಮ ಕಾರ 'ನಂಜೀಗೌಡ ಗಾಗ ಪುಷ್ಠಿ 0-077 0-60 
2. ನಾರಾಯಣಪ್ಪ 
6. ವೆಂಕಟರಾಮಯ್ಯ 81 0-05 
ಖಷ್ಠಿ 0-01 RPK 0-35 
0-06 
7. | ಹೆಚ್‌.ವಿ. ರಾಮಚಂದ್ರಪ್ಪ ಬಿನ್‌ ಹನುಮಪ್ಪ ಖಾನೇಷುಮಾರಿ ಸಂಖ್ಯೆ 124 ನಿವೇಶನ 2453 ಚದರ ಅಡಿಗಳು 38.82 
1. ವಿ.ಎಂ. ಗೋಪಾಲಗೌಡ ಬಿನ್‌ ವಿ.ಎಂ. ನಾರಾಯಣಪ್ಪ 
2. ವಿ.ಎಂ. ನಾರಾಯಣಗೌಡ ಬಿನ್‌ ವಿ.ಎಂ. ಬೈಯ್ಯಣ್ಣ 191 ಖುಷ್ಕಿ 0-07 0-35 
3. ಜಯಮ್ಮ ಕೋಂ ಜಿ.ಎಂ. ಕೃಷ್ಣಪ್ಪ 
4. ವಿ. ವೆಂಕಟರಾಮಯ್ಯ 
5. ವಿ.ಎಂ. ಬೈಯ್ಯಣ್ಣ 
0-07 


























(ಮೂವತ್ತನಾಲ್ಕು ಗುಂಟೆ ಮತ್ತು ಎರಡು ಸಾವಿರದ ನಾಲ್ಕು ನೂರ ಐವತ್ತ ಮೂರು ಚದರ ಅಡಿಗಳು) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 197 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ೪೭೭ 


ಕಂದಾಯ ಸಚಿವಾಲಯ 
1894ರ ಭೂ ಸ್ವಾಧೀನ ಕಾಯಿದೆ ಕಲಂ.6(1) (ಕಲಂ.17ರೊಂದಿಗೆ ಓದಲಾದಂತೆ) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ನಂ.ಕಂಇ/27/ಭೂಸ್ಥಾಚ/2009, ದಿನಾಂಕ: 13ನೇ ಮೇ 2009 

1991 ಕರ್ನಾಟಕ ಅಧಿನಿಯಮ ಸಂಖ್ಯೆ 33 ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮದ 1894 ರ (ಕೇಂದ್ರ ಅಧಿನಿಯಮ 1894 ರ 1) 6ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಮುಂದೆ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ಬ್ರಾಡ್‌ಗೇಜ್‌ ರೈಲುದಾರಿ 
ನಿರ್ಮಾಣದ ಅಗಲೀಕರಣ ಇದಕ್ಕಾಗಿ ನೈಯತ್ಯ ರೈಲ್ವೆ ಇವರಿಗೆ ಅಗತ್ಯವಾಗಿದೆಯೆಂದು ಈ ಮೂಲಕ ಘೋಷಿಸುತ್ತದೆ. ಮತ್ತು ಸದರಿ ಅಧಿನಿಯಮದ ಅದೇ ಪ್ರಕರಣದ (ಸಿ) ಖಂಡ ಹಾಗೂ 7ನೇ 
ಪ್ರಕರಣದ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಸದರಿ ಅಧಿನಿಯಮದ ಮೇರೆಗೆ ಜಿಲ್ಲಾಧಿಕಾರಿಗಳು, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಿಹರ ಇವರನ್ನು ನೇಮಕ ಮಾಡಿದೆ ಹಾಗೂ ಸದರಿ ಭೂಮಿಗಳ ಭೂಸ್ವಾಧೀನಕ್ಕಾಗಿ 
ಆದೇಶಗಳನ್ನು ಪಡೆದುಕೊಳ್ಳಲು ಅವರಿಗೆ ನಿರ್ದೇಶಿಸಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 9ನೇ ಪ್ರಕರಣದ 
(19ನೇ ಉಪ ಪ್ರಕರಣದಲ್ಲಿ ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಮುಕ್ತಾಯದ ನಂತರ ಸದರಿ ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಹುದೆಂದು ನಿರ್ದೇಶಿಸುತ್ತದೆ. 

ಸದರಿ ಭೂಮಿಗಳ ನಕಾಶೆಗಳನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಿಹರ ಇವರ ಕಛೇರಿಯಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ಬಳ್ಳಾರಿ ತಾಲ್ಲೂಕು: ಕೂಡ್ಲಿಗಿ ಹೋಬಳಿ: ಕೊಟ್ಟೂರು ಗ್ರಾಮ: ಕೊಟ್ಟೂರು 
ಕ್ರ. ಖಾತೆದಾರರ ಹೆಸರು ಖಾತೆದಾರರ/ | ಜೆ.ಎಂ.ಸಿ. | ಜಮೀನಿನ ಸರಹದ್ದುಗಳು (ಸರ್ವೆ ನಂಬರುಗಳು) ಭೂಸ್ವಾಧೀನಕ್ಕೆ ಭೂ 
ಸಂ. | (ಆರ್‌.ಟಿ.ಸಿ. ಪ್ರಕಾರ ಹೆಸರು & | ಅನುಭವದಾರರ | ಪ್ರಕಾರ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬೇಕಾದ ಕಂದಾಯ 
ಸರ್ವೆ ನಂಬರು) ಶ್ರೀ/ಶ್ರೀಮತಿ /ಗೇಣಿದಾರರ ಸರ್ವೆ ಜಮೀನಿನ ರೂ. ಪೈ. 
ಯಣಭಾರ ನಂಬರ್‌ ಅಂದಾಜು 
ವ್ಯಕ್ತಿಗಳ ಹೆಸರು ವಿಸ್ತೀರ್ಣ 
ಎ-ಸೆಂಟ್ಸ್‌ 
1. | ಚಟ್ರಿಕಿ ಗುರುಬಸವರಾಜ ತಂದೆ ಸ್ವಂತ 530/ಎ1 ಖುಷ್ಕಿ 530ಬಿ. ಇದೇ 540 662 0-75 1-09 
ದಿ।ಕೊಟ್ರಪ್ಪ, ಕೊಟ್ಟೂರು ಜಮೀನಿನ 
ಉಳಿಕೆ 
ಪ್ರದೇಶ 
ಕ ಚನ್ನಶೆಟ್ಟಿ ಅಶೋಕ ತಂದೆ ಸ್ವಂತ 530/ಬಿ1 ಮುಷ್ಠಿ 529 & 663 530ಎ 540 662 0-45 0-65 
ಕೊಟ್ರಪ್ಪ 







































































೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ -೬ 
[5 [| ಹಾತೆದಾರರ ಹೆಸರು] ಖಾತೆದಾರರ/ 1] ಜೆಎಂಸಿ. 1 ಜಮೀನಿನ... ಸರಹದ್ದುಗಳು ಸರ್ವೆ ನಂಬರುಗಳು) 1 ಭೊಸ್ಸಾಧೀನಕ್ಕೆ 7 ಭೂ | 
ಸಂ. | (ಆರ್‌.ಟಿ.ಸಿ. ಪ್ರಕಾರ ಹೆಸರು & | ಅನುಭವದಾರರ | ಪ್ರಕಾರ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬೇಕಾದ ಕಂದಾಯ 
ಸರ್ವೆ ನಂಬರು) ಶ್ರೀ/ಶ್ರೀಮತಿ /ಗೇಣಿದಾರರ ಸರ್ವೆ ಜಮೀನಿನ ರೂ. ಪೈ. 
ಯಣಭಾರ ನಂಬರ್‌ ಅಂದಾಜು 
ವ್ಯಕ್ತಿಗಳ ಹೆಸರು ವಿಸ್ತೀರ್ಣ 
ಎ-ಸೆಂಟ್ಸ್‌ 
3. ಟಿ.ಕೊಟ್ರೇಶಪ್ಪ ತಂದೆ ಕೊಟ್ರಪ್ಪ ಸ್ವಂತ 662/1 ಮುಷ್ಠಿ 662ಬಿ 563 530 ಈಗಾಗಲೇ 0-03 ]-35 
ಕೊಟ್ಟೂರು ಭೂಸ್ವಾಧೀನ 
ಪಡಿಸಿದ ಪ್ರದೇಶ 
4. | ಚಾಪಿ ಚಂದಪ್ಪ ತಂದೆ ಚಾಪಿ ಸಂತ 662/ಬಿ1 ಖುಷ್ಕಿ ಈಗಾಗಲೇ 662/ಎ 530 ಈಗಾಗಲೇ 0-02 0-03 
ತಿಪ್ಪಣ್ಣ, ಕೊಟ್ಟೂರು ಸ್ವಾಧೀನವಾದ ಭೂಸ್ವಾಧೀನ 
ಪ್ರದೇಶ ಪಡಿಸಿದ ಪ್ರದೇಶ 
5. | ಟಿ.ಎಂ. ಕಲ್ಯಾಣಮ್ಮ ಗಂಡ ಸ್ವಂತ 563 ಪೈಕಿ ಖುಷ್ಕಿ 662 564 ಇದೇ ಜಮೀನಿನ 661 0-29 0-56 
ಲೇಟ್‌ ಟಿ.ಎಂ. ನಾಗೇಂದ್ರಯ್ಯ ಉಳಿಕೆ ಪ್ರದೇಶ 
6. | ಅಟವಾಳಿ ಶಿದ್ದಿಂಗಪ್ಪ ತಂದೆ ಸ್ವಂತ 564 ಪೈಕಿ ಖುಷ್ಕಿ 563 565 ಇದೇ ಜಮೀನಿನ 661 0-04 0-09 
ಕೊಟ್ರಪ್ಪ, ಕೊಟ್ಟೂರು ಉಳಿಕೆ ಪದೇಶ 
7. ಮೈದೂರು ಶಾ೦ತಮ್ಮ ಗಂಡ ಸಂತ 661/ ಖುಷ್ಕಿ ಈಗಾಗಲೇ 648 564 & 563 ಈಗಾಗಲೇ 0-66 0-06 
ದಿಃಮೈದೂರು ಶಂಕ್ರಪ್ಪ ಪೈಕಿ ಸ್ವಾಧೀನವಾದ ಸ್ವಾಧೀನವಾದ 
ಪ್ರದೇಶ ಪ್ರದೇಶ 
8. 11) ಮೈದೂರು ಶಾಂತಮ್ಮ ಸ್ವಂತ 648/ ಮುಷ್ಠಿ 661 ಇದೇ ಇದೇ ಜಮೀನಿನ 649 0-14 2-03 
ಗಂಡ ದಿ॥ ಮೈದೂರು ಶಂಕ್ರಪ್ಪ ಪೈಕಿ ಜಮೀನಿನ | ಉಳಿಕೆ ಪ್ರದೇಶ 
2) ಮೈದೂರು ಗಂಗಮ್ಮ ಗಂಡ ಉಳಿಕೆ 0-78 
ದಿ।ಮೈದೂರು ವಿರುಪಾಕ್ಷಪ್ಪ, ಪ್ರದೇಶ 
9. | ಸುಮೋರ್‌ ಮಲ್‌ ತಂದೆ ಸ್ವಂತ 649/೭1 ಖುಷ್ಕಿ ಈಗಾಗಲೇ ಇದೇ 648 650 1-20 2-65 
ಬದರ್‌ ಮಲ್‌ಜಿ ಪೈಕಿ ಸ್ವಾಧೀನವಾದ | ಜಮೀನಿನ 
ಪ್ರದೇಶ ಉಳಿಕೆ 
ಪ್ರದೇಶ 












































ಕರ್ನಾಟಕ ರಾಜ್ಲಪತ್ತ ಗುರುವಾರ, ಜೂನ್‌ ೪, ೨೦೦೯ 








೪೭೯ 


















































ಕ್‌ 
ಕ ಖಾತೆದಾರರ/ ಸರಹದ್ದುಗಳು (ಸರ್ವ ನಂಬರುಗಳು) ಭೂಸ್ವಾಧೀನ 
ಸಂ. | (ಆರ್‌.ಟಿ.ಸಿ. ಪ್ರಕಾರ ಹೆಸರು & | ಅನುಭವದಾರರ | ಪ್ರಕಾರ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬೇಕಾದ ಕಂದಾಯ 
ಸರ್ವೆ ನಂಬರು) ಶ್ರೀ/ಶ್ರೀಮತಿ /ಗೇಣಿದಾರರ ಸರ್ವೆ ಜಮೀನಿನ ರೂ. ಪೈ. 
ಯಣಭಾರ ನಂಬರ್‌ ಅಂದಾಜು 
ವ್ಯಕ್ತಿಗಳ ಹೆಸರು ವಿಸ್ತೀರ್ಣ 
ಎ-ಸೆಂಟ್‌ 
10. | ಮೂಲಿಮನಿ ವೀರಯ್ಯ ತಂದೆ ಸ್ವಂತ 644/ಸಿ ಖುಷ್ಕಿ 650 ಇದೇ 649 643 0-05 0-11 
ರುದ್ರಯ್ಯ, ಕೊಟ್ಟೂರು ಪೈಕಿ ಜಮೀನಿನ 
ಉಳಿಕೆ 
ಪ್ರದೇಶ 
11. | ಮೂಲಿಮನಿ ವೀರಯ್ಯ ತಂದೆ ಸಂತ 643/ಸಿ ಖುಷ್ಟಿ 650 ಇದೇ 644 651 0-24 0-53 
ರುದ್ರಯ್ಯ, ಕೊಟ್ಟೂರು ಪೈಕಿ ಜಮೀನಿನ 
ಉಳಿಕೆ 
ಪ್ರದೇಶ 
12. | ಕೊಟ್ರೇಶಿ ತಂದೆ ಶಿವಣ್ಣ, ಸ್ವಂತ 651/ಎ1 ಖುಷಿ ಈಗಾಗಲೇ 642 643 & 650 651ಬಿ 0-89 1-97 
ಕೊಟ್ಟೂರು ಪೈಕಿ ಸ್ವಾಧೀನವಾದ 
ಪ್ರದೇಶ 
13. | ಆಯುಕ್ತರು, ಕರ್ನಾಟಕ ಸ್ವಂತೆ 651/ಬಿ1 ಖುಷ್ಕಿ ಈಗಾಗಲೇ 642 651ಎ ಈಗಾಗಲೇ 0-03 0-06 
ಗೃಹಮಂಡಳಿ, ಕಾವೇರಿ ಭವನ, ಸ್ವಾಧೀನವಾದ ಸ್ವಾಧೀನವಾದ 
ಬೆ೦ಗಳೂರು ಇವರ ಪರವಾಗಿ ಪ್ರದೇಶ ಪ್ರದೇಶ 
ವ್ಯವಸ್ಥಾಪಕರು, ಕರ್ನಾಟಕ 
ಗೃಹ ಮಂಡಳಿ, ಬಳ್ಳಾರಿ 
14. | ಎ.ಪ್ರಕಾಶ ತಂದೆ ಎ.ಈಶ್ವರಪ್ಪ ಸಂತ 850/ ಖುಷ್ಕಿ ಈಗಾಗಲೇ 643 & 649 651 0-64 1-41 
ಕೊಟ್ಟೂರು ಪೈಕಿ ಸ್ವಾಧೀನವಾದ 644 
ಪ್ರದೇಶ 
15. | ಜಿ.ಗುರುಬಸವರಾಜ ತಂದೆ ಸಂತೆ 642/ಎ1 ಖುಷ್ಕಿ 642 ಬಿ 641 ಇದೇ ಜಮೀನಿನ ಈಗಾಗಲೇ 0-14 0-31 
ಲೇಟ್‌ ಜವಳಿ ಕೊಟ್ರಪ್ಪ, ಪೈಕಿ ಉಳಿಕೆ ಪ್ರದೇಶ ಸ್ವಾಧೀನವಾದ 
ಕೊಟ್ಟೂರು ಪ್ರದೇಶ 







































































೪೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೪, ೨೦೦೯ ಭಾಗ -೬ 
ಕ್ರ ಖಾತೆದಾರರ ಹೆಸರು ಖಾತೆದಾರರ/ | ಜೆ.ಎಂ.ಸಿ. | ಜಮೀನಿನ ಸರಹದ್ದುಗಳು (ಸರ್ವೆ ನಂಬರುಗಳು) ಭೂಸ್ವಾಧೀನಕ್ಕೆ ಭೂ 
ಸಂ. | (ಆರ್‌.ಟಿ.ಸಿ. ಪ್ರಕಾರ ಹೆಸರು & | ಅನುಭವದಾರರ | ಪ್ರಕಾರ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬೇಕಾದ ಕಂದಾಯ 
ಸರ್ವೆ ನಂಬರು) ಶ್ರೀ/ಶ್ರೀಮತಿ /ಗೇಣಿದಾರರ ಸರ್ವೆ ಜಮೀನಿನ ರೂ. ಪೈ. 
ಯಣಭಾರ ನಂಬರ್‌ ಅಂದಾಜು 
ವ್ಯಕ್ತಿಗಳ ಹೆಸರು ವಿಸ್ತೀರ್ಣ 
ಎ-ಸೆಂಟ್ಸ್‌ 
16. | ಗುರುಬಸವರಾಜ ತಂದೆ ಕಾಳಪ್ಪ ಸ್ವಂತ 642/ಬಿ1 ಖುಷ್ಕಿ 651 642ಎ ಇದೇ ಜಮೀನಿನ ಈಗಾಗಲೇ 1-07 2-36 
ಪೈಕಿ ಉಳಿಕೆ ಪ್ರದೇಶ ಸ್ವಾಧೀನವಾದ 
ಪ್ರದೇಶ 
17. |1) ಜವಳಿ ಕೊಟ್ರೇಶಪ್ಪ ತಂದೆ ಸಂತ 641/1 ಖುಷಿ 642 640 ಇದೇ ಜಮೀನಿನ ಈಗಾಗಲೇ 0-41 2-12 
ದಿ।ಸಂಗಪ್ಪ ಪೈಕಿ ಉಳಿಕೆ ಪ್ರದೇಶ ಸ್ವಾಧೀನವಾದ 
2) ಜಿ.ಗುರುಬಸವರಾಜ ತಂದೆ ಪ್ರದೇಶ 0-55 
ಲೇಟ್‌ ಜವಳಿ ಕೊಟ್ರಪ್ಪ, 
ಕೊಟ್ಟೂರು 
18. | ಕಡ್ಡಿ ವೀರಭದ್ರಪ್ಪ ತಂದೆ ಲೇಟ್‌ ಸಂತ 640/ ಖುಷ್ಕಿ 641 639 ಇದೇ ಜಮೀನಿನ ಈಗಾಗಲೇ 0-88 1-95 
ಕಡ್ಡಿ ಕೊಟ್ರಬಸಪ್ಪ ಕೊಟ್ಟೂರು ಪೈಕಿ ಉಳಿಕೆ ಪ್ರದೇಶ ಸ್ವಾಧೀನವಾದ 
ಪ್ರದೇಶ 
19. ಕಡ್ಲಿ ಕೊಟ್ರೇಶ್‌ ತಂದೆ ಸ್ವಂತ 639/ಎ ಖುಷ್ಟಿ 640 638 ಇದೇ ಜಮೀನಿನ 637 1-44 3-18 
ಕೊಟ್ರಬಸಪ್ಪ ಬಿ1 ಉಳಿಕೆ ಪ್ರದೇಶ 
ಒಟ್ಟು 11-60 23-41 
ಒಟ್ಟು ವಿಸ್ತೀರ್ಣ ಹನ್ನೊಂದು ಎಕರೆ ಮತ್ತು ಅರವತ್ತು ಸೆಂಟ್ಸ್‌ ಮಾತ್ರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 206 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾಧೀನ-2) 





